ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


1865 
ಶ್ರೀ.ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ) 
ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


ಉತ್ತರಿಸುವ ದಿನಾಂಕ 24.03.2020 

ಕ್ರಸಂ ಪ್ರಶ್ನೆ | ಉತ್ತರ 

ಅ 1 ರಾಜ್ಯದಲ್ಲಿ ಎಷ್ಟು ಸ್ಥಳಗಳಲ್ಲಿ | ರಾಜ್ಯದಲ್ಲಿ » 414 ಸ್ಥಳಗಳಲ್ಲಿ ತೋಟಗಾರಿಕೆ ಫಾರಂಗಳಿವೆ, 
ತೋಟಗಾರಿಕೆ ಫಾರಂಗಳಿವೆ; 

ಆ [ಸದರಿ ಫಾರಂಗಳಲ್ಲಿ ಯಾವ ಯಾವ | ಸದರಿ ಫಾರಂಗಳಲ್ಲಿ ವಿವಿಧ ಜಾತಿಯ ಹಣ್ಣಿನ ಬೆಳೆಗಳಾದ ಮಾವ 
ವಿಧದ ಹೆಣ್ಣುಗಳನ್ನು ಸಪೋಟ, ಸೀಬೆ, ನೇರಳೆ, ನಿಂಬೆ, ಪಪ್ಪಾಯ, ಗೋಡಂಬಿ, ದ್ರಾ ದ್ರಾಕ್ಷಿ, ಕಿತ್ತಳೆ 
ಬೆಳೆಯಲಾಗುತ್ತಿದೆ; ಕೋಕೊ ಹಲಸ್ಸು ಲಿಚ್ಚೆ, ಸೀತಾಫಲ, ಹುಣಸೆ, ಅಂಜೂರ, ಡ್ರ್ಯಾಗನ್‌ 

| ಹೆಣ್ಣು, ಮಲಯನ್‌ ಅಪಲ್‌, ಕವಳೆ ಹಣ್ಣು, ಚಕ್ಕೋತ, ನೆಲ್ಲಿ ಮತ್ತು 
ಅನಾನಸ್‌ ಹಣ್ಣುಗಳನ್ನು ಹಾಗೂ ಇತರೆ ಜಾತಿಯ ಕಸಿ/ಸಸಿಗಳನ್ನು 
ಬೆಳೆಯಲಾಗುತ್ತಿದೆ. 

ಇ |ಸದರಿ ಫಾರಂಗಳಲ್ಲಿ ಆಧುನಿಕ ಬೇಸಾಯ ಹೌದು, ರೂಪಿಸಲಾಗಿದೆ. 
ಪದ್ಧತಿ ಹಾಗೂ ಹೊಸ ತಳಿಗಳ 
ಸಂಶೋಧನೆಗೆ ಯಾವುದಾದರೂ 

| ಯೋಜನೆಯನ್ನು ರೂಪಿಸಲಾಗಿದೆಯೇ; 

ಈ | ಹಾಗಾದಲ್ಲಿ ಸದರಿ ' ಯೋಜನೆಯ ಈ ಯೋಜನೆಗಳ ರೂಪುರೇಷೆಗಳು ವಿವರ' ಈ ಕೆಳಗಿನಂತಿವೆ. 
ರೂಪುರೇಷೆಗಳು ಹಾಗೂ ಅಂದಾಜು ಆಯ್ದ 100 ತೋಟಗಾರಿಕೆ ಕ್ಷೇತ್ರಗಳನ್ನು ಮಾದರಿ ತೋಟಗಾರಿಕೆ 
ಮೊತ್ತವೆಷ್ಟು; (ವಿವರ ನೀಡುವುದು) ಕ್ಷೇತ್ರಗಳನ್ನಾಗಿ ಅಭಿವೃದ್ಧಿಪಡಿಸಲು ಯೋಜನೆಯನ್ನು ರೂಪಿಸಿ 

ನ i ಅನುಷ್ಟಾನಗೊಳಿಸಲಾಗುತ್ತಿದೆ. ಈ ಕ್ಷೇತ್ರಗಳಲ್ಲಿ ಹೊಸ ಜಾತಿ ಮತ್ತು ತಳಿಗಳನ್ನು 
ನೆಟ್ಟು ಪೋಷಿ ಷಿಸಲಾಗುತ್ತಿದೆ. 

ಮುಂದುವರೆದು, ವಿವಿದ ಬೆಳೆಗಳಿಗೆ ಉದಾಹರಣಿಗೆ ಮಾವು, ತರಕಾರಿ, 

ಹೊವು, ರಸಾವರಿ ಘಟಕಗಳು, ಹೈಟೆಕ್‌ ಪಾಲಿಹೌಸ್‌ ನಲ್ಲಿ ಉತ್ಪಾದನೆ, 


ಆಟೋಮೇಷನ್‌, ಮಲ್ವಿಂಗ್‌, ಜೈವಿಕ ಗೊಬ್ಬರ ಉತ್ಪಾದನೆ, ಸೌರ ವಿದ್ಯುತ್‌ 
ಬಳಕೆ, ಹನಿ ನೀರಾವರಿ ಅಳವಡಿಕ್ಕೆ ಇಸ್ರೇಲ್‌ ತಂತ್ರಜ್ಞಾನ ಅಳವಡಿಕೆ, ಕೀಟ ಮತ್ತು 
ರೋಗಗಳ ನಿಯಂತ್ರಣಕ್ಕಾಗಿ ಪ್ರಾತ್ಯಕ್ಷಿಕೆ ಇತ್ಯಾದಿ ಆಧುನಿಕ ತಂತ್ರಜ್ಞಾನಗಳು, 
ಸಂಶೋಧನಾ ಫಲಿತಾಂಶಗಳನ್ನು ಹಾಗೂ ಉತ್ತಮ ಬೇಸಾಯ ಪದ್ಮತಿಳನ್ನು 
ಅಳವಡಿಸಿಕೊಳ್ಳಲಾಗಿದೆ. 


ಸರಿೂಬಯುದರೆಯಿಾಸ್‌ಯಾನಾಬನಡರಾಯಾರವದವಾಯಾನುದಯನನಿವದಯಾಾರನಾವಾಾಿಾಿ ಲ ————————— 


ಈ ಬಾಬ್ದುೂ 2019-20ನೇ ಸಾಲಿನಲ್ಲಿ ಅಂದಾಜು ಮೊತ್ತ 
ರೂ.13.00 ಕೋಟಿಗಳು ವಿವರ ಕೆಳಕಂಡಂತಿವೆ. 
(ರೂ.ಕೋಟಿಗಳಲ್ಲಿ ) 


ಕ್ರ.ಸಂ. ವೆಚ್ಚದ ಬಾಬ್ದು ಅನುದಾನ 
2017-18ನೇ ಸಾಲಿನಲ್ಲಿ 10.00 
ಅಭಿವೃದ್ಧಿ ಗೊಳಿಸಲಾದ '30 ಮಾದರಿ ಕ್ಷೇತ್ರಗಳು 
ಹಾಗೂ 2018-19ನೇ ಸಾಲಿನ 40 ಮಾದರಿ 
ಕ್ಷೇತ್ರಗಳ ನಿರ್ವಹಣೆ, 2019-20ನೇ ಸಾಲಿಗೆ 30 
ಕ್ಷೇತ್ರಗಳನ್ನು ಮಾದರಿ ತೋಟಗಾರಿಕೆ 
ಕ್ಷೇತ್ರಗಳನ್ನಾಗಿ ಅಭಿವೃದ್ಧಿಪಡಿಸುವುದು., 


2 ತೋಟಗಾರಿಕೆ ಕ್ಷೇತ್ರ ಮತ್ತು ನರ್ಸರಿಗಳ 2.64 
ನಿರ್ವಹಣೆ 
3 ಕ್ಷೇತ್ರಮಟ್ಟದ ಆಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ 0.10 
ತರಬೇತಿ ಕಾರ್ಯಕ್ರಮ 
4 ಇತರೆ (ಸಸ್ಯ ಸಂತೆ ಯೋಜನೆ, ಸಾಗಾಣಿಕೆ ವೆಚ್ಚ, 0.26 
ಪುಸ್ತಕ ಮತ್ತು ಮಾಹಿತಿ ಪ್ರಕಟಣೆ, ಪ್ರಯಾಣ 
ವೆಚ್ಚ, ಸ್ಟೇಷನರಿ ವೆಚ್ಚ, ವಿದ್ಯುತ್‌ ವೆಚ್ಚ, 
ನೀರಿನ ಕರ, ಇಂಧನ ವೆಚ್ಚ) 


HORTI 185 HGM 2020 


(ನಾರಾಯಣ ಗೌಡ) 


ಪೌರಾಡಳಿತ, ತೋಟಗಾರಿಕೆ ರೇಷ್ಮೆ ಸಚಿವರು. 


